ಕರ್ನಾಟಿಕ ವಿಧಾನ ಪರಿಷತ್ತು 


A ಮಾನ್ಯ ಸದಸ್ಯರ ಹೆಸರು ಶ್ರೀ ಅರವಿಂದ ಕುಮಾರ ಅರಳಿ (ವಿಧಾನ 
\ ಸಚೆಯಿಂದ ಚುನಾಯಿತರಾದವರು) 
% ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖೆ : | 1501 
ಉತ್ತರಿಸಬೇಕಾದ ದಿನಾಂಕ 17.03.2021 
ಉತ್ತರಿಸಬೇಕಾದ ಸಚಿವರು" ವಸತಿ ಸಚಿವರು 
ಈ.ಸಂ ಪ್ರಶ್ನೆ ಉತ್ತರ 
ರಾಜ್ಯದಲ್ಲಿ ಸಾಮಾಜಿಕ ಹಾಗೂ ಆರ್ಥಿಕವಾಗಿ 
ಹಿಂದುಳಿದಿರುವ, ಬಡತನ ರೇಖೆಗಿಂತ ಕೆಳಗಿರುವ ವಸತಿರಹಿತ 
“| ಕುಟಿಂಬಗಳೆಗೆ ವಸತಿ ಸೌಕರ್ಯ ಒದಗಿಸಲು ರಾಜೀವ್‌ಗಾಂಧಿ 
ವಸತಿ ನಿಗಮದಿಂದ ಈ ಕೆಳಕಂಡ ವಸತಿ ಯೋಜನೆಗಳನ್ನು 
ರಾಜೀವ್‌ ಗಾಂಧಿ ಗ್ರಾಮೀಣ ವಸತಿ ಅಮುಷ್ಮಾನಗೊಳಿಸಬಾಗುತ್ತಿದೆ. 
ಈ ನಿಗಮದ ವತಿಯಿಂದ ಯಾವ ಯಾವ |] ಬಸವ ವಸತಿ ಯೋಜನೆ 
ವಸತಿ. ಯೋಜನೆಗಳನ್ನು ಜಾರಿಗೆ 2 ಡಾ।॥ಬಿ.ಆರ್‌. ಅಂಬೇಡ್ಕರ್‌ ನಿವಾಸ್‌ ಯೋಜನೆ 
ತರಲಾಗಿದೆ; (ಗ್ರಾಮೀಣ ಹಾಗೂ ನಗರ) 
3. ದೇವರಾಜು ಅರಸು ಯೋಜನೆ (ಗ್ರಾಮೀಣ ಹಾಗೂ ನಗರ) 
4. ವಾಜಪೇಯಿ ನಗರ ವಸತಿ ಯೋಜನೆ 
5. ಪ್ರಧಾನ ಮಂತಿ ಆವಾಸ್‌ ಯೋಜನೆ (ಗ್ರಾಮೀಣ ಹಾಗೂ 
ನಗರ) (ಕೇಂದ್ರಸರ್ಕಾರಪುರಸ್ಕೃತ) 
ಅನುದಾನದ ಕೊರತೆಯಿಂದ ಈ ವಸತಿ ಅನುದಾನದ ಕೊರತೆಯಿಂದ ವಸತಿ ಯೋಜನೆಗಳ 
ಯೋಜನೆಗಳ ಪ್ರಗತಿ ಕುಂಠಿತವಾಗಿ | ಪ್ರಗತಿ ಕುಂಠಿತವಾಗಿರುವುದಿಲ್ಲ. ಪ್ರಸ್ತುತ ಸರ್ಕಾರ ಅಸ್ತಿತ್ವಕ್ಕೆ 
ಆ) | ಗ್ರಾಮೀಣ ಜನರಿಗೆ ವಸತಿಗಳು! ಬಂದ ನಂತರ ಗ್ರಾಮೀಣ ಪ್ರದೇಶಕೆ ಒಟ್ಟು ರೂ. 1448.18 
ಸಿಗುವುದು ಕಷ್ಟವಾಗುತ್ತಿರುವುದು | ಕೋಟಿಗಳ ಅನುದಾನವನ್ನು ಬಿಡುಗಡೆ ಮಾಡಿ ಖರ್ಚು 
ಸರ್ಕಾರದ ಗಮನಕ್ಕೆ ಬಂದಿದೆಯೆ£ ." | ಮಾಡಲಾಗಿರುತ್ತದೆ. 

oo 2019 ನೇ ಸಾಲಿನಲ್ಲಿ ಉಂಟಾದ ನೆರೆ ಹಾವಳಿಯಿಂದ 
ಕಂದಾಯ ಇಲಾಖೆಯು ರಾಜ್ಯದ 25 ಜಿಲ್ಲೆಗಳಡಿ ಬರುವ 120 
ತಾಲ್ಲೂಕುಗಳನ್ನು ಹಾಗೂ 2020ನೇ ಸಾಲಿನಲ್ಲಿ ಉಂಟಾದ |" 
ಸೆರೆ ಹಾವಳಿಯಿಂದ ರಾಜ್ಯದ 25 ಜಿಲ್ಲೆಗಳಡಿ ಬರುವ 180 
ತಾಲ್ಲೂಕುಗಳನ್ನು ಪ್ರವಾಹ ಪೀಡಿತ ಪ್ರದೇಶಗಳೆಂದು 
ಘೋಷಿಸಿ ಆದೇಶ ಹೊರಡಿಸಿದೆ. 

2019-20 ರಿಂದ 2020-21 ನೇ ಸಾಲಿನ 
ಅತಿವೃಷ್ಠಿ ಮುಂತಾದ ಪುಕೃತಿ ಪ್ರವಾಹದಿಂದ ತೀವ್ರ, ಹಾಗೂ ಭಾಗಶಃ ಮನೆ 
ವಿಕೋಪಗಳಿಂದ ಮನೆ ಕಳೆದು ಹಾನಿಯಾದ ಸಂತ್ರಸ್ಥರಿಗೆ ಕೇ೦ದ್ರ ಸರ್ಕಾರದ (NDRF/SDRF) 
ಇ) | ಕೊಂಡವರಿಗೆ 'ಪರಿಹಾರವಾಗಿ ಸರ್ಕಾರ ಮಾರ್ಗಸೂಚಿಯನ್ವಯ ಶೇ.15ರಷ್ಟು ಹಾನಿಯ ಮನೆಗೆ 
ತೆಗೆದುಕೊಂಡ . ಕ್ರಮಗಳೇನು >| ರೂ.5200/-ಗಳು ಹಾಗೂ ತೀವ್ರ ಹಾಗೂ ಭಾಗಶಃ ಮನೆ ಹಾನಿಗೆ 
(ಸಂಪೂರ್ಣವಾದ ಮಾಹಿತಿ | ರೂ೨5,100/-ಗಳನ್ನು ನಿಗದಿಪಡಿಸಿದ್ದು, 2019-20 ನೇ ಸಾಲಿನ 
ನೀಡುವುದು) ..  |ನೆರೆ ಸಂತ್ರಸ್ಥರ ಪುನರ್‌ ವಸತಿ ಯೋಜನೆಯಡಿ ಸರ್ಕಾರ 
ಆದೇಶ ಸಂಖ್ಯೇಪಇ 78 ಹೆಚ್‌ಎಎಂ 2019, ದಿನಾಂಕ: 
14.08.2020, 16.09.2019 ಮತ್ತು ಸರ್ಕಾರ ಆದೇಶ ಸಂಖ್ಯೆ:ವಇ 
121 ಹೆಚ್‌ಐಎಎಂ 2019, ದಿನಾ೦ಕ: 18.10.2019, 17.01.2020, |: 
10.02.2020 ಮತ್ತು 2020-21 ಸೇ ಸಾಲಿನ "ನೆರೆ ಸಂತ್ರಸ್ಥರ 
ಪುನರ್‌ ವಸತಿ ಯೋಜನೆಯಡಿ ಹೊರಡಿಸಲಾದ ಆದೇಶ 
ಸಂಖ್ಯೆ:ಕ೦ಇ 242 ಟಎನ್‌ಆರ್‌ 2020, ದಿವಾ೦ಕ: 07.08.2020 


ರಲ್ಲಿ ರಾಜ್ಯ ಸರ್ಕಾರವು ಸದರಿ ಮೊತ್ತವನ್ನು ಕೆಳಕಂಡಂತೆ 


ನಿಗದಿ ಪಡಿಸಿ ಆದೇಶ ಹೊರಡಿಸಿದೆ. A 
ಘಟಿಕೆವೆಚ್‌ 
ಫ್ಯ ಹಾನಿಯಾದ ಅಧಿಕೃತ/ಅನಧಿಕೃತ (ಬಾಡಿಗೆ? ಶೆಡ್‌ 
Ke ಮನೆಯ ಮನೆ ಒಳ 
ವರ್ಗ | ಗೊಂಡಂತೆ) 
Ky) (ರೂ.ಗಳಲ್ಲಿ) 
i ಅಧಿಕೃತ 5,50,000/- 
(ಎ) ಅನಧಿಕ್ರತ (॥nsitue) 1,00,000/- 
. ಅನಧಿಕೃತ (Relocation) 5,50,000/- 
ಭಾಗಶಃ - ಅಧಿಕೃತ 5,50,000/- 
ಪುನರ್‌ ಅನಧಿಕ್ಟತ (itu) 1,00,000/- 
2 ನಿರ್ಮಾಣ 1 ಅನಧಿಕೃತ (Relocation) 5,50,000/- 
(ಬಿ2 | 
ಭಾಗಶಃ - ಅಧಿಕೃತ 3,00,000/- 
ದಮರಸ್ಮಿ(ಬಿ1) .ಅನಧಿಕ್ರತ (ಗsitue) 1,00,000/- 
3 ಅಲ್ಪಸ್ವಲ್ಪ | ಅಧಿಕೃತ 50,000/- 
(ಸಿ) - ಅನಧಿಕೃತ 50,000/- 


ರಾಜ್ಯದಲ್ಲಿ 2019 ನೇ ಸಾಲಿನಲ್ಲಿ ಉಂಟಾದ ನೆರೆ 
ಹಾವಳಿಯಿಂದ ಒಟ್ಟು 133614 ಮನೆಗಳು 
ಹಾನಿಗೊಳಗಾಗಿರುವುದಾಗಿ ಮತ್ತು 20200 ನೇ ಸಾಲಿನಲ್ಲಿ 
ಒಟ್ಟು 37745 ಮನೆಗಳು ಹಾನಿಗೊಳಗಾಗಿರುವುದಾಗಿ 


ಜಿಲ್ಲಾಧಿಕಾರಿಗಳು ಅಮಮೋದಿಸಿರುತ್ತಾರೆ. .' ವಿಷರ 
ಕೆಳಕಂಡಂತಿದೆ. ; 
ಕ್ರ | ವರ್ಷ 
K ವರ್ಗ 2019- ಒಟ್ಟು, 
ಖೆ ) 3 
ಸಂ. 2020 020-2021 
ಗ - 10502 
b oer ee ಸ್‌ 1087 | 12040 
(ಮ) 
ಭಾಗಶಃ-ಪುನರ್‌ 
ನಿರ್ಮಾಣ-ಅಧಿಕೃತ -| 26078 
(ಬಿ2) 


ಭಾಗಶಃ-ಪುನರ್‌ 
ನಿರ್ಮಾಣ-ಅನಧಿಕೃತ 155 


i (ಬಿ2) 7649 | 36833 
ಭಾಗಶಃ-ದುರಸ್ಮಿ- 
ಅಧಿಕೃತ (ಬಿ1) 2893 
ಭಾಗಶಃ-ದುರಸ್ಥಿ- ನ 
ಅನಧಿಕೃತ (ಬಿ1) 
sk 91031 i 
i ಅಲ್ಲ್ಪಸ್ಕಲ್ಪ-ಅನಧಿಕೃತ 29009 1122486 
(೩) 2446 


ಒಟ್ಟು 133614 | 37745 [1713591 


ps 


4 ನೆರೆ ಹಾವಳಿಯಿಂದ ಹಾನಿಗೊಳಗಾಗಿರುವ ಮನೆಗಳಿಗೆ 
ಮೇಲ್ಕಂಡಂತೆ ಜಿಲ್ಲಾಧಿಕಾರಿಗಳು ದೃಢೀಕರಿಸಿ 
ಅನುಮೋದಿಸಿದ ಅರ್ಹ ಫಲಾನುಭವಿಗಳು ನಿರ್ಮಿಸಿರುವ 
ಮನೆಗಳ ವಿವಿಧ ಹಂತಗಳನ್ನು ಪಂಚಾಯಿತಿ ಅಭಿವದ್ಧಿ 
ಅಧಿಕಾರಿಗಳು/ಸ್ನಳೀಯ ಸಂಸ್ಥೆಗಳ ಅಧಿಕಾರಿಗಳು ಆನ್‌ಲೈನ್‌ 
ಗೆ ಅಪ್ಲೋಡ್‌ ಮಾಡಿದ ಜಿಪಿಎಸ್‌ ಭಾಯಾಚಿತ್ರಗಳನ್ನು 
ತಹಶೀಲ್ಲಾರ್‌ ರವರು ಪರಿಶೀಲಿಸಿ, ಅರ್ಹಗೊಳಿಸಿ ಅನುದಾನ 
ದೃಢೀಕರಣ (Payment Certification) ನೀಡಿದ 
ಪ್ರಗತಿಯಲ್ಲಿರುವ ಎಲ್ಲಾ ಮನೆಗಳಿಗೆ ಕಾಲಕಾಲಕ್ಕೆ ಅನುದಾನ 
ಬಿಡುಗಡೆ ಮಾಡಲಾಗುತ್ತಿದೆ. 


ರಾಜ್ಯದಲ್ಲಿ 2019 ಸೇ ಸಾಲಿನಲ್ಲಿ ಉಂಟಾದ ನೆರೆ 
ಹಾವಳಿಯಿಂದ ಹಾನಿಯಾದ ಮನೆಗಳಿಗೆ ರೂ.1871.35 
ಕೋಟಿ ಹಾಗೂ. 20200 ನೇ ಸಾಲಿನಲ್ಲಿ ಉಂಟಾದ ನೆರೆ 
ಹಾವಳಿಯಿಂದ ಹಾನಿಯಾದ ಮನೆಗಳಿಗೆ ರೂ.77.60 | 
ಕೋಟಿಗಳನ್ನು ಬಿಡುಗಡೆ ಮಾಡಲಾಗಿದ್ದ, ವಿವರ ಈ 
ಕೆಳಗಿನಂತಿದೆ: 


| (ರೂ.ಕೋಟಿಗಳಲ್ಲಿ) 

ST EEE | 

Ad 2019-2020 | 2020-2021 

|1|) err ಘಟ 5,59 

(ಬಿ ವರ್ಗ 1025.1 ಸಃ 
Rd 45.63 
3 | ಅಲ್ಬಸ್ವಲ್ಪ- (ಸಿ) 448.79 26.38 

| ಒಟ್ಟು 1871.35. 77.60 


2019-20 ನೇ ಸಾಲಿನ ಪುನರ್ವಸತಿ ಯೋಜನೆಯಡಿ 
ಅಲ್ಬಸ್ವಲ್ಲ್ಪ-(ಸಿ) “ವರ್ಗದಲ್ಲಿ ರೂ.438 - ಕೋಟಿ 
ಪರಿಹಾರವನ್ನು ನಿಗಮದಿಂದ ಬಿಡುಗಡೆ ಮಾಡಿದ್ದು, 
ನಂತರದಲ್ಲಿ ಜಿಲ್ಲಾಧಿಕಾರಿಗಳ ಹಂತದಲ್ಲಿಯೇ ಪರಿಹಾರ 
ವಿತರಿಸಲಾಗಿದೆ. 


ಸಂಖ್ಯೆ :ವಇ130 ಹೆಚ್‌ಎಎಂ 2021 


Ne 


(ವಿ. ಸೋಮಣ್ಣ) 
ವಸತಿ ಸಚಿವರು 


